ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 16-03-2021 ಪ್ರಶ್ನೆ ಸಂಖ್ಯೆ: 1111 (1387) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಸಚಿವರು 


ವಿಷಯ : ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವ ಪಡಿತರ ಚೀಟಿಗಳ ಬಗ್ಗೆ 


(ಅ) 2020-2021ನೇ ಸಾಲಿನಲ್ಲಿ ಬೆಂಗಳೂರು ನಗರ ಜಿಲ್ಲೆಯಿಂದ ಹೊಸ ಪಡಿತರ 
ಚೀಟಿಗಾಗಿ ಸ್ವೀಕೃತವಾಗಿರುವ ಅರ್ಜಿಗಳೆಷ್ಟು ಹಾಗೂ ಬಿ.ಪಿ.ಎಲ್‌ ಮತ್ತು ಎ.ಪಿ.ಎಲ್‌ 
ಪಡಿತರ ಜೀಟಿಗಳೆಷ್ಟು; (ವಿವರಗಳನ್ನು ನೀಡುವುದು) 


(ಆ) 2020-2021ನೇ ಸಾಲಿನಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ಲಿಯಲ್ಲಿ 
ವಿತರಿಸಲಾಗಿರುವ ಪಡಿತರ ಚೀಟಿಗಳೆಷ್ಟು; ಹಾಗೂ ಉಳಿದ ಪಡಿತರ ಚೀಟಿಗಳ 
ಅರ್ಜಿಗಳನ್ನು ಎಷ್ಟು ಕಾಲಮಿತಿಯೊಳಗೆ ವಿತರಿಸಲಾಗುವುದು; (ಬಿ.ಪಿ.ಎಲ್‌ ಮತ್ತು 
ಎ.ಪಿ.ಎಲ್‌ ಪಡಿತರ ಚೀಟಿಗಳ ವಿವರವನ್ನು ನೀಡುವುದು) 


(ಇ) ಬಿ.ಪಿ.ಎಲ್‌ ಕಾರ್ಡ್‌ ಪಡೆಯಲು ಸರ್ಕಾರ ವಿಧಿಸುತ್ತಿರುವ ಅರ್ಹತೆಗಳು ಹಾಗೂ 
ಮಾನದಂಡಗಳೇನು? 


